ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರುದ್ರಭೂಮಿ ಹೊಂದದೆ ಇರುವ ಹಳ್ಳಿಗಳ ಬಗ್ಗೆ ಮಾಹಿತಿ 


ಶ್ರೀ ಪ್ರದೀಪ್‌ ಶೆಟ್ಟಿರ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು):- 
624 (618) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಧಾರವಾಡ ಜಿಲ್ಲೆಯಲ್ಲಿ ರುದ್ರಭೂಮಿ ಹೊಂದದೆ ಇರುವ ಗ್ರಾಮಗಳೆಷ್ಟು; 


(ಆ) ರುದ್ರಭೂಮಿ ಹೊಂದದೆ ಇರುವ ಗ್ರಾಮಗಳಿಗೆ ರುದ್ರಭೂಮಿ ನಿರ್ಮಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


(ಇ) ದಲಿತರು ರುದ್ರಭೂಮಿ ಹೊಂದದೆ ಇರುವ ಗ್ರಾಮಗಳೆಷ್ಟು ? (ಹೆಸರುಗಳನ್ನು ತಿಳಿಸುವುದು) 


